ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 30೦1(2493) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ವಿವಿಧ ಮಾಶಾಸನ ಫಲಾನುಭವಿಗಳ ಸಂಖ್ಯೆ ಬಗ್ಗೆ 


(ಅ) ಪ್ರಸ್ತುತ ರಾಮನಗರ ಜಿಲ್ಲೆಯಲ್ಲಿ ಮಾಶಾಸನ ಪಡೆಯುತ್ತಿರುವ ಫಲಾನುಭವಿಗಳ ಸಂಖ್ಯ 
ಎಷ್ಟು ; (ಎಲ್ಲಾ ಬಿವಿಧ ಮಾಶಾಸನ ಯೋಜನೆಗಳು ಸೇರಿದಂತೆ ಮಾಹಿತಿ ನೀಡುವುದು) 


(ಆ) ಪ್ರಸ್ತುತ ರಾಮನಗರ ಜಿಲ್ಲೆಯ ಫಲಾನುಭವಿಗಳಿಗೆ ಯಾವ ತಿಂಗಳವರೆಗೆ ಮಾಶಾಸನ 
ನೀಡಲಾಗಿದೆ; ಯಾವ ತಿಂಗಳಿನಿಂದ ಇನ್ನೂ ಮಾಶಾಸನ ನೀಡದೆ ಬಾಕಿ ಉಳಿಸಲಾಗಿದೆ; 


(ಇ) ಪ್ರಸ್ತುತ ಸರ್ಕಾರದಿಂದ ರಾಮನಗರ ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಹಣವೆಷ್ಟು; ಇನ್ನೂ 
ಬಿಡುಗಡೆ ಮಾಡಬೇಕಾಗಿರುವ ಹಣವೆಷ್ಟು? 


